ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಖಾಸಗಿ ಶಾಲೆಗಳಿಂದ ಶೋಷಣೆ 
ಶ್ರೀ ಆರ್‌. ಧರ್ಮಸೇನ(ಸ್ಪಳೀಯ ಸಂಸ್ಥೆಗಳ ಕ್ಷೇತ್ರ) - 
19 (87) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಖಾಸಗಿ ಶಾಲೆಗಳವರು ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಳ್ಳುವಾಗ ಡೋನೇಷನ್‌ ಪಡೆಯುವುದರ ಜೊತೆಗೆ ಬೇರೆ ಬೇರೆ 
ಹೆಸರಿನಲಿ ಹೆಚ್ಚಿನ ಶಿಕ್ಷಣ ಶುಲ್ಕವನ್ನು ಪೋಷಕರಿಂದ ವಸೂಲು ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಸರ್ಕಾರ ಸುತ್ತೋಲೆ ಹೊರಡಿಸಿ ಇಂತಿಷ್ಟೇ ಹಣವನ್ನು ಪೋಷಕರಿಂದ ಪಡೆಯುವ ಬಗ್ಗೆ ನಿಗದಿಗೊಳಿಸಿದೆಯೇ; 


(ಇ) ಖಾಸಗಿ ಶಾಲೆಗಳ ಶೋಷಣೆಯನ್ನು ತಪ್ಪಿಸಲು ಸರ್ಕಾರ ಜನಪರ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳುತ್ತದೆ? 


au 


